ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 

ಒಂಬತ್ತನೇ ಅಧಿವೇಶನ 
(ಮುಂದುವರೆದ ಉಪವೇಶಸಗಚು) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾಂಕ 3೦ನೇ ಮಾರ್ಚ್‌, 2೦168 
(ಸಮಯ: ಬೆಳಗ್ಗೆ 1.೦೦ ಗಂಟೆ) 


| 1. ವಿತ್ತೀಯ ಕಾರ್ಯಕಲಾಪಗಳು ) 


ಅ) “2೦16-17ನೇ ಸಾಅನ ಆಯವ್ಯಯ ಅಂದಾಜುಗಳ ಮೇಲೆ ನಡೆದ ಸಾಮಾನ್ಯ 
ಚರ್ಚೆಗೆ ಸರ್ಕಾರದ ಉತ್ತರ”. 


ಆ) 2೦15-16ನೇ ಸಾಅನ ಪೂರಕ ಅಂದಾಜುಗಳ (ಮೂರನೇ ಹಾಗೂ ಅಂತಿಮ 
ಕಂತು) ಮೇಲೆ ನಡೆದ ಚರ್ಚೆಗೆ ಸರ್ಕರದ ಉತ್ತರ ಹಾಗೂ ಮತಕ್ಕೆ ಹಾಕುವುದು. 


2. ಶಾಸನ ರಚನೆ 


1. ವಿಧೇಯಕಗಳನ್ನು ಮಂಡಿಸುವುದು 


1. ಕರ್ನಾಟಕ ಧನವಿನಿಯೋಗ ವಿಧೇಯಕ, 2೦16. 
ಶ್ರೀ ಸಿದ್ದರಾಮಯ್ಯ (ಮುಖ್ಯ ಮಂತ್ರಿಗಳು) ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ಧನವಿಸಿಯೋಗ ವಿಧೇಯಕವನ್ನು ಮಂಡಿಸಲು 
ಅನುಮತಿ ಕೋರುವುದು: 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


2. ಕರ್ನಾಟಕ ಧನವಿನಿಯೋಗ (ಲೇಖಾನುದಾಸ) ವಿಧೇಯಕ, ೨೦16. 
ಶ್ರೀ ಸಿದ್ಧರಾಮಯ್ಯ (ಮುಖ್ಯ ಮಂತ್ರಿಗಳು) ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು; 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


KN 


ಸ್ತ 
ಕರ್ನಾಟಕ ತೆರಿಗೆ ಕಾನೂನುಗಳ (ತಿದ್ದುಪಡಿ) ವಿಧೇಯಕ, 2೦16. 
ಶ್ರೀ ಸಿದ್ದರಾಮಯ್ಯ (ಮುಖ್ಯ ಮಂತ್ರಿಗಳು) ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ತೆರಿಗೆ ಕಾನೂನುಗಳ (ತಿದ್ದುಪಡಿ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು; 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


, ಕರ್ನಾಟಕ ಮೌಲ್ಯವರ್ಥಿತ ತೆರಿಗೆ (ತಿದ್ದುಪಡಿ) ವಿಧೇಯಕ, 2೦೦16. 


ಶ್ರೀ ಸಿದ್ದರಾಮಯ್ಯ (ಮುಖ್ಯ ಮಂತ್ರಿಗಳು) ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು; 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


. ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ತಿದ್ದುಪಡಿ) ವಿಧೇಯಕ, 2೦16. 


ಶ್ರೀ ರಾಮಅ೦ಗಾ ರೆಡ್ಡಿ (ಸಾರಿಗೆ ಸಚಿವರು) ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು 
ಕರ್ನಾಟಕ ಸ್ಟಾಂಪು (ಎರಡನೇ ತಿದ್ದುಪಡಿ) ವಿದೇಯಕ. 2೦1೮ 
ಶ್ರೀ ವಿ.ಶ್ರೀನಿವಾಸ್‌ ಪ್ರಸಾದ್‌ (ಕಂದಾಯ ಸಚಿವರು) ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ಸ್ಟಾಂಪು (ಎರಡನೇ ತಿದ್ದುಪಡಿ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು; 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 
ಕರ್ನಾಟಕ ಸ್ಟಾಂಪು (ಮೂರನೇ ತಿದ್ದುಪಡಿ) ವಿದೇಯಕ, 2೦16 
ಶ್ರೀ ವಿ.ಶ್ರೀನಿವಾಸ್‌ ಪ್ರಸಾದ್‌ (ಕಂದಾಯ ಸಚಿವರು) ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ಸ್ಟಾಂಪು (ಮೂರನೇ ತಿದ್ದುಪಡಿ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು; 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


. ಕರ್ನಾಟಕ ಸಹಕಾರ ಸಂಘಗಳ (ತಿದ್ದುಪಡಿ) ವಿಧೇಯಕ 2೦1೮5 


ಶ್ರೀ ಹೆಬ್‌.ಎಸ್‌.ಮಹದೇವ ಪ್ರಸಾದ್‌ (ಸಹಕಾರ ಮತ್ತು ಸಕ್ಕರೆ ಸಚಿವರು) ಅವರು:- 


ಅ) 2೦16ನೇ ಸಾಲನ ಕರ್ನಾಟಕ ಸಹಕಾರ ಸಂಘಗಳ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


“3 
1], ವಿಧೇಯಕವನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1 ಕರ್ನಾಟಕ ಧನವಿನಿಯೋಗ ವಿಧೇಯಕ, 2೦16. 

ಶ್ರೀ ಸಿದ್ದರಾಮಯ್ಯ (ಮುಖ್ಯ ಮಂತ್ರಿಗಳು) ಅವರು:- 

ಅ) ೭೦16ನೇ ಸಾಅನ ಕರ್ನಾಟಕ ಧನವಿನಿಯೋಗ ವಿಧೇಯಕವನ್ನು 
ಪರ್ಯಾಲೋಚಸಬೇಕೆಂದು ಸೂಚಿಸುವುದು. 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2. ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ವಿಧೇಯಕ, 2೦16. 
ಶ್ರೀ ಸಿದ್ದರಾಮಯ್ಯ (ಮುಖ್ಯ ಮಂತ್ರಿಗಳು) ಅವರು:- 


ಆ) 2೦15ನೇ ಸಾಅನ ಕರ್ನಾಟಕ ಧನವಿಸಿಯೋಗ (ಲೇಖಾನುದಾನ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು. 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 

3. ಕರ್ನಾಟಕ ತೆರಿಗೆ ಕಾನೂನುಗಳ (ತಿದ್ದುಪಡಿ) ವಿಧೇಯಕ, 2೦1. 
ಶ್ರೀ ಸಿದ್ದರಾಮಯ್ಯ (ಮುಖ್ಯ ಮಂತ್ರಿಗಳು) ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ತೆರಿಗೆ ಕಾನೂನುಗಳ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಜಚಿಸಬೇಕೆಂದು ಸೂಚಿಸುವುದು. 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 

4, ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ವಿಧೇಯಕ, 2೦16. 
ಶ್ರೀ ಸಿದ್ದರಾಮಯ್ಯ (ಮುಖ್ಯ ಮಂತ್ರಿಗಳು) ಅವರು:- 

ಅ) 2೦16ನೇ ಸಾಅನ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಜಿಸಬೇಕೆಂದು ಸೂಚಿಸುವುದು. 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 

5. ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ತಿದ್ದುಪಡಿ) ವಿಧೇಯಕ, 2೦1೮. 
ಶ್ರೀ ರಾಮಅಂ೦ಗಾ ರೆಡ್ಡಿ (ಸಾರಿಗೆ ಸಚಿವರು) ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ಮೋಟಾರು ಪಾಹನಗಳ ತೆರಿಗೆ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಲೇಕೆಂದು ಸೂಚಿಸುವುದು. 


ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆಂದು ಸೂಚಿಸುವುದು. 
6. ಕರ್ನಾಟಕ ಸ್ಟಾಂಪು (ಎರಡನೇ ತಿದ್ದುಪಡಿ) ವಿದೇಯಕ, 2೦1೮ 
ಶ್ರೀ ವಿ.ಶ್ರೀನಿವಾಸ್‌ ಪ್ರಸಾದ್‌ (ಕಂದಾಯ ಸಚಿವರು) ಆವರು:- 


ಅ) ೩೦16ನೇ ಸಾಅನ ಕರ್ನಾಟಕ ಸ್ಟಾಂಪು (ಎರಡನೇ ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಜಿಸಬೇಕೆ೦ದು ಸೂಚಿಸುವುದು. 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು 


“dr 


7. ಕರ್ನಾಟಕ ಸ್ಟಾಂಪು (ಮೂರನೇ ತಿದ್ದುಪಡಿ) ವಿದೇಯಕ, 2೦1೮ 
ಶ್ರೀ ವಿ.ಶ್ರೀನಿವಾಸ್‌ ಪ್ರಸಾದ್‌ (ಕಂದಾಯ ಸಚಿವರು) ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ಸ್ಥಾಂಪು (ಮೂರನೇ ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


8. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ (ತಿದ್ದುಪಡಿ) ವಿಧೇಯಕ, 2೦16. 


ಶ್ರೀ ಆ.ಅ.ಜಯಚಂದ್ರ (ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಉನ್ನತ 

ಶಿಕ್ಷಣ ಸಚಿವರು) ಅವರು:- 

ಅ) 2೦16ನೇ ಸಾಅನ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಜಿಸಬೇಕೆಂದು ಸೂಚಿಸುವುದು. 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಇ. ಕರ್ನಾಟಕ ರಾಜ್ಯ ಗ್ರಾಮೀಣಾಜವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ವಿಶ್ವವಿದ್ಯಾಲಯ 

ವಿಧೇಯಕ, 2೦16. 

ಶ್ರೀ ಹೆಚ್‌.ಕೆ.ಪಾಟೀಲ್‌ (ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 
ಸಚಿವರು) ಅವರು:- 

ಅ) 2೦16ನೇ ಸಾಆನ ಕರ್ನಾಟಕ ರಾಜ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ವಿಶ್ವವಿದ್ಯಾಲಯ ವಿಧೇಯಕವನ್ನು ಪರ್ಯಾಲೋಜಚಿಸಬೇಕೆಂದು 
ಸೂಚಿಸುವುದು. 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


10. ಕರ್ನಾಟಕ ಸಹಕಾರ ಸಂಘಗಳ (ತಿದ್ದುಪಡಿ) ವಿಧೇಯಕ. 2೦.5. 


ಶ್ರೀ ಹೆಚ್‌.ಎಸ್‌.ಮಹದೇವ ಪ್ರಸಾದ್‌ (ಸಹಕಾರ ಮತ್ತು ಸಕ್ಕರೆ ಸಚಿವರು) ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ಸಹಕಾರ ಸಂಘಗಳ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಟಿಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


111. ವಿಧೇಯಕವನ್ನು ಪುನರ್‌ ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


ಶ್ರೀ ಮಲ್ಯ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ (ತಿದ್ದುಪಡಿ)ವಿಧೇಯಕ, 2೦16. 


ಶ್ರೀ ಮನೋಹರ್‌ ಹೆಚ್‌.ತಹಶೀಲ್ದಾರ್‌ (ಅಬಕಾರಿ ಹಾಗೂ ಮುಜರಾಯಿ ಸಚಿವರು) 
ಅವರು:- 

ಅ) ವಿಧಾನಸಭೆಯಿಂದ ಅಂಗೀಕಾರವಾಗಿ, ವಿಧಾನ ಪರಿಷತ್ತಿನಿಂದ 
ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ ರೂಪದಲ್ಲರುವ 2೦16ನೇ ಸಾಆನ ಶ್ರೀ ಮಲ್ಯ 
ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭವೃದ್ಧಿ ಪ್ರಾಧಿಕಾರ (ತಿದ್ದುಪಡಿ) ವಿಧೇಯಕವನ್ನು ಪುನರ್‌ 
ಪರ್ಯಾಲೋಜಸಬೇಕೆ೦ದು ಸೂಚಿಸುವುದು. 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


1. 


5 


| ೨.ವರದಿಗಳನ್ನೊಪ್ಲಿಸುವುದು |] 


ಶ್ರೀ ಕ್ಯಾತಸಂದ್ರ ರಾಜಣ್ಣ (ಅಧ್ಯಕ್ಷರು, ಸ್ಥಳೀಯ ಸಂಸ್ಥೆಗಳ ಮತ್ತು ಪಂಚಾಯತ್‌ 
ರಾಜ್‌ ಸಂಸ್ಥೆಗಳ ಸಮಿತಿ) ಅವರು - ಮಾರ್ಚ್‌ 2೦1೭ಕ್ಕೆ ಕೊನೆಗೊಂಡ ಭಾರತದ 
ಬೆಕ್ಕನಿಯಂತ್ರಕರು ಮತ್ತು ಮಹಾಲೆಕ್ಕಪರಿಶೋಧಕರ ಸ್ಥಳೀಯ ಸಂಸ್ಥೆಗಳ 
ವರದಿಯಲ್ಲನ ಕಾರ್ಯನಿರ್ವಹಣಾ ಲೆಕ್ಕಪರಿಶೋಧನೆಯ ಮೇಅನ 2೦15- 16ನೇ 
ಸಾಲನ ಹನ್ನೆರಡನೇ ವರದಿ 

ಮತ್ತು 


ಮಾರ್ಚ್‌ ೨೦1ಕ್ಕೆ ಕೊನೆಗೊಂಡ ಭಾರತದ ಲೆಕ್ಕನಿಯಂತ್ರಕರು ಮತ್ತು 
ಮಹಾಲೆಕ್ಕಪ ರಿಶೋಧಕರ ಸ್ಥಳೀಯ ಸ೦ಸ್ಥೆಗಳ ವರದಿಯಲ್ಲಿನ ಕಾರ್ಯನಿರ್ವಹಣಾ 
ಲೆಕ್ಕಪರಿಶೋಧನೆಯ ಮೇಲನ 201೮3 16ನೇ  ಸಾಅಆನ ಹದಿಮೂರನೇ 
ವರದಿಯನ್ನು ಒಫ್ಟಿಸುವುದು. 


2. ಶ್ರೀ ತಸ್ವೀರ್‌ ಸೇಠ್‌ (ಅಧ್ಯಕ್ಷರು, ಸರ್ಕಾರಿ ಭರವಸೆಗಳ ಸಮಿತಿ) ಅವರು - 
2೦15-16ನೇ ಸಾಅನ ಶಿಕ್ಷಣ (ಉನ್ನತ ಶಿಕ್ಷಣ). ಗ್ರಾಮೀಣಾಟವ್ಯದ್ಧಿ ಮತ್ತು 
ಪಂಚಾಯತ್‌ ರಾಜ್‌, ಜಲ ಸಂಪ ಪನ್ಮೂಲ (ಸಣ್ಣ ನೀರಾವರಿ). ಕಂದಾಯ. 
ಸಮಾಜ ಕಲ್ಯಾಣ. ಸಹಕಾರ, ಶಿಕ್ಷಣ (ಪ್ರಾಥಮಿಕ ಮತ್ತು ಪ್ರೌಢ), ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಅಂಕರಣ, ಅಲ್ಬಸ೦ಖ್ಯಾತರ ಕಲ್ಯಾಣ, ಹಜ್‌ ಮತ್ತು ವಕ್ಫ್‌ ಇಲಾಖೆಗಳಗೆ 
ಸಂಬಂಧಪಟ್ಟ ಐದನೇ ವರದಿಯನ್ನು ಒಪ್ಪಿಸುವುದು. 


ಶ್ರೀ ಎಂ.ಅ. ಪಾಟೀಲ್‌, ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರು:- 


"ಅಂತರರಾಜ್ಯ ನದಿಯಾದ ಮಹದಾಯಿ ನೀರಿನ ಬಳಕೆ ಬಗ್ಗೆ ಕರ್ನಾಟಕ 
ರಾಜ್ಯದಲ್ಲ ನಡೆಯುತ್ತಿರುವ ಪ್ರತಿಭಟನೆಗಳು. ಸಂಘರ್ಷಗಳು ಮತ್ತು ನೆರೆರಾಜ್ಯಗಳ 
ನಡುವಿನ ಉತ್ತಮ ಸಂಬಂಧಗಳನ್ನು ದೃಷ್ಟಿಯಲ್ಲಟ್ಟುಕೊ೦ಡು ಕರ್ನಾಟಕ ರಾಜ್ಯವು 
ಮಹದಾಯಿ ಕಣಿವೆಯಿಂದ ತಕ್ಷಣವೇ ಮಲಪ್ರಭ ಜಲಾಶಯಕ್ಕೆ ಯೋಜಸಿರುವಂತೆ 
ನೀರನ್ನು ತಿರುವುಗೊಳಸಲು ಅನುವಾಗುವಂತೆ. ದೇಶದ ಸನ್ಮಾನ್ಯ ಪ್ರಥಾನ 
ಮಂತ್ರಿಗಳು ಮಧ್ಯಪ್ರವೇಶಿಸಿ ಗೋವಾ, ಮಹಾರಾಷ್ಟ್ರ ಹಾಗೂ ಕರ್ನಾಟಕ ರಾಜ್ಯಗಳ 
ಮುಖ್ಯಮಂತ್ರಿಗಳನ್ನು. ಆಹ್ಹಾನಿಸಿ. ಈ. ಜಲವಿವಾದವನ್ನು ಕೂಡಲೇ 
ಬಗೆಹರಿಸಚೇಕೆಂದು ಒತ್ತಾಯಿಸಿ, ಈ ಸದನವು ಸರ್ವಾನುಮತದಿಂದ 
ನಿರ್ಣಯಿಸುತ್ತದೆ'. 


ಅ) ಸದಸದಲ್ಲ ಉತ್ತರಿಸುವ ಪ್ರಶ್ನೆಗಳು : ಹನ್ನೊಂದನೇ ಪಟ್ಟ. 


ಆ) ದಿನಾಂಕ:೭9.೦.೭೦16ರ ಹತ್ತನೇ 
ಪಟ್ಟಯಿಂದ ತಡೆಹಿಡಿಯಲಾದ : ಮಾನ್ಯ ಮುಖ್ಯಮಂತ್ರಿಗಳು 
ಶ್ರೀ ಹೆಚ್‌.ಎಸ್‌. ಶಿವಶಂಕರ್‌ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸ೦ಖ್ಯೆ:145(199ರ) 
ಮತ್ತು 


ಶ್ರೀ ಅಪ್ಪಾಜ ಅ ಚನ್ನಬಸವರಾಜ್‌ ಶ೦ಕರ್‌ರಾವ್‌ 
ನಾಡಗೌಡ ಅವರ ಚುಕ್ಕೆ ಗುರುತಿನ : ಮಾನ್ಯ ಮುಖ್ಯಮಂತ್ರಿಗಳು 
ಪ್ರಶ್ನೆ ಸಂಖ್ಯೆ: 146(199೨) 


ಇ) ಆಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಕ ಹನ್ನೊಂದನೇ ಪಟ್ಟ. 


[ತ ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಗಣೇಶ್‌ ಪ್ರಕಾಶ್‌ ಹುಕ್ಕೇರಿ ಅವರು - ಬೆಳಗಾವಿ ಜಲ್ಲೆ. ಚಿಕ್ಕೋಡಿ ಪಟ್ಟಣದಲ್ಲ 
ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಜಾಗ ಮ೦ಟೂರು ಮಾಡಲು ಆಗುತ್ತಿರುವ 
ವಿಕಂಬದ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಐ. ಶ್ರೀ ಕೆ.ಆರ್‌.ರಮೇಶ್‌ ಕುಮಾರ್‌ ಅವರು - ರಾಜ್ಯದಲ್ಲಿ ಮಹಾತ್ಮಗಾಂಧಿ ಉದ್ಯೋಗ 
ಖಾತ್ರಿ ಯೋಜನೆಯಡಿ ಕಾರ್ಯನಿರ್ಪಹಿಸುತ್ತಿರುವ ಕೃಷಿ ಕಾರ್ಮಿಕರ ಖಾತೆಗೆ 
ಜಮಾ ಮಾಡಲ್ಲಡುವ ವೇತನವನ್ನು ಅವರ ಸಾಲದ ಬಾಬ್ದುಗಳ ವಸೂಲಗಾಗಿ 
ಬ್ಯಾಂಕಿನವರು ವೇತನವನ್ನು ತಲುಪದಂತೆ ಮಾಡುತ್ತಿರುವ ವಿಷಯದ ಬಗ್ಗೆ 
ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


3. ಶ್ರೀ ನಾರಾಯಣ ಗೌಡ ಅವರು - ಮಂಡ್ಯ ಜಲ್ಲೆ, ಕೆ.ಆರ್‌.ಪೇಟೆಯ ಪಟ್ಟಣದ 
ಹೇಮಾವತಿ ಬಡಾವಣಿ ಮತ್ತು ಟ.ಅ.ಬಡಾವಣಿಯ ನಿವೇಶನ ಹಂಚಿಕೆ ಅಕ್ರಮಕ್ಕೆ 
ಸಂಬಂಧಿಸಿದಂತೆ 1983 ರಿಂದ 2೦೦8 ರವರೆಗಿನ ಅವಧಿಯಲ್ಲ ಇದ್ದಂತಪ 
ಪಟ್ಟಣ ಪಂಚಾಯಿತಿಯ ಪ್ರಧಾನರು, ಪುರಸಭೆಯ ಅಧ್ಯಕ್ಷರುಗಳು ಹಾಗೊ 
ಸಂಬಂಧಿಸಿದ ಇತರ ಅಧಿಕಾರಿಗಳ ವಿರುದ್ಧ ಕಿಮಿಸಲ್‌ ಮೊಕದ್ದಮೆ ವಿಷಯವಾಗಿ 
ಆಗುತ್ತಿರುವ ವಿಳಂಬಕ್ಕೆ ಕಾರಣರಾಗಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವುದು 
ಹಾಗೂ ಎಫ್‌.ಐ.ಆರ್‌. ದಾಖಲಾಗಿರುವ ಪ್ರಕರಣದಲ್ಲಿನ. ಸಂಬಂಧಿಸಿದವರ 
ವಿಚಾರಣೆ ನಡೆಸಿ ಕೂಡಲೇ ಆರೋಪ ಪಟ್ಟಯನ್ನು ಸಲ್ಲಸುವ ಕುರಿತು ಮಾನ್ಯ 
ಗೃಹ ಸಚಿವರ ಗಮನ ಸೆಳೆಯುವುದು. 


ತೌ ನ 
4. ಶ್ರೀ. ಎಂ.ಕೃಷ್ಣಾರೆಡ್ಡಿ ಅವರು - ಚಿಕ್ಕಬಳ್ಳಾಪುರ ಅಲ್ಲೆ ಚಿ೦ತಾಮಣಿ ತಾಲ್ಲೂಕಿನಲ್ಲ 
ರೋಸೋ ಚಂಡಮಾರುತದ ಅಬ್ಬರದಿ೦ದ ಜನ, ಜಾನುವಾರುಗಳು. ಬೆಳೆದ ಬೆಳೆ 
ಹಾಗೂ ಮೂಲಭೂತ ಸೌಲಭ್ಯಗಳಗೆ ಉಂಟಾಗಿರುವ ಹಾನಿಗೆ ಸಂಬಂಧಿಸಿದಂತೆ 
ಪರಿಹಾರ ಕಾರ್ಯಗಳಗೆ ಅನುದಾನ ಜಡುಗಡೆ ಮಾಡುವ ಬಣ್ಣೆ ಮಾಸ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


೮. ಶ್ರೀ ಎಸ್‌.ಎನ್‌.ಸುಬ್ಬಾರೆಡ್ಡಿ ಅವರು - ಚಿಕ್ಕಬಳ್ಳಾಮರ ಜಲ್ಲೆ. ಗುಡಿಬಂಡೆ ತಾಲ್ಲೂಕು, 
ಸೋಮ್ಸಾಪುರ ಗ್ರಾಮದ ಸುಬ್ಬಯ್ಯನಕುಂಟೆ. ಕೆರೆಗೆ ಅಡ್ಡಲಾಗಿ. ಅಣೆಕಟ್ಟು 
ನಿರ್ಮಾಣ ಮಾಡುವ ಬಗ್ಗೆ ಮಾನ್ಯ ಸಣ್ಣ ನೀರಾಪರಿ ಸಜವರ ಗಮನಸ 
ಸೆಳೆಯುವುದು. 


ಆ. ಶ್ರೀ ಎನ್‌.ಟೆಲುವರಾಯಸ್ವಾಮಿ ಅವರು -- ಮಂಡ್ಯದಣ್ಲ ಸಿ.ಎಫ್‌.ಟ.ಆರ್‌.ಐ 
ಸಹಕಾರದೊಂದಿಗೆ ಸಂರಕ್ಷಿತ ಬಾಟೆಲ್‌ ಮಾಡಿದ ಕ್ಣಸ ಹಾಲನ ಉತ್ಪಾದನಾ 
ಘಟಕವನ್ನು ಸ್ಥಾಪಿಸುವ ಬಗ್ಗೆ ಮಾನ್ಯ ಸಣ್ಣ ಕೈಗಾರಿಕೆ ಸಚಿವರ ಗಮನ 
ಸೆಳೆಯುವುದು, 

7. ಶ್ರೀ ಎಸ್‌.ಆರ್‌. ಶ್ರೀಸಿವಾಸ್‌ ಅವರು - ಗುಚ್ಚ - ಸಿ.ಎಸ್‌. ಪುರ ರಾಜ್ಯ ಹೆದ್ದಾರಿ - 
84ರ ರಸ್ತೆ ಅಭಿವೃದ್ಧಿಗೆ ಕೆಶಿಫ್‌ ವತಿಯಿಂದ ಆಡಳತಾತ್ವುಕ ಮಂಜೂರಾತಿ ನೀಡಿ 
ಅನುದಾನ ಜಅಡುಗಡೆಯಾಗಿರುವುದರಿಂದ ಕೂಡಲೇ ಕಾಮಗಾರಿಯನ್ನು 
ಪ್ರಾರಂಭಸುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ 
ಸೆಳೆಯುವುದು. 


5. ಶ್ರೀ ಕೆ.ಎಸ್‌.ಪುಟ್ಟಣ್ಣಯ್ಯ ಅವರು -.- ಮುಜರಾಯಿ ಇಲಾಖೆಯ ವಶಕ್ಕೆ 
ತೆಗೆದುಕೊಂಡಿರುವ ಮಂಡ್ಯ ಜಲ್ಲೆಯ ಶ್ರೀರಂಗಪಟ್ಟಣ ತಾಲ್ಲೂಕಿನ ಆರತಿ ಉಕ್ಕಡ 
ಗ್ರಾಮದಲ್ಲರುವ ಅತ್ಯಂತ ಹುಂದುಆದ ಬೆಸ್ತರ ಜನಾಂಗದವರು ಪೂಜೆ 
ಮಾಡುತ್ತಿರುವ ಅಹಲ್ಯದೇವಿ ದೇವಸ್ಥಾನವನ್ನು ಪುನ: ಗ್ರಾಮದ ಸಮಿತಿಗೆ 
ಚಟ್ಟುಕೊಡುವ ಬಗ್ಗೆ ಮಾನ್ಯ ಅಬಕಾರಿ ಮತ್ತು ಮುಜರಾಯಿ ಸಚಿವರ ಗಮನ 
ಸೆಳೆಯುವುದು. 


9. ಡಾ.ಸಿ.ಎನ್‌.ಅಶ್ಚಥ್‌ ನಾರಾಯಣ್‌ ಅವರು - ರಾಜ್ಯದಲ್ಲ ಕೇಂದ್ರ ಪುರಸ್ಕೃತ ಪ್ರಧಾನ 
ಮಂತ್ರಿ ಅವಾಸ್‌ ಯೋಜನೆಯ ಅನುಷ್ಠಾನದ ಏಗ್ಗೆ ಮಾನ್ಯ ವಸತಿ ಸಚಿವರ 
ಗಮನ ಸೆಳೆಯುವುದು. 


10.ಶ್ರೀ ಜ.ಎನ್‌.ವಿಜಯ್‌ ಕುಮಾರ್‌ ಅವರು - ದಕ್ಷಿಣ ವಲಯದ ಜಜಎಂಪಿ 
ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಸಿಂತು ಹೋಗಿರುವ ಕಾರಣ ಜನಸಾಮಾನ್ಯರ 
ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿರುವ ಕಾರಣ ಕೂಡಲೇ ಕಸ 
ವಿಲೇವಾರಿಗೆ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಬೆಂಗಳೂರು ಅಭಿವೃದ್ಧಿ 
ಮತ್ತು ನಗರ ಯೋಜನಾ ಸಚಿವರ ಗಮನ ಸೆಳೆಯುವುದು. 

1. ಶ್ರೀ ವೈ.ಎ.ನಾರಾಯಣ ಸ್ವಾಮಿ ಅವರು - 2೦೦4 ರಿಂದ 2೦೦9ರವರೆಗೆ ಸರ್ಕಾರಿ 
ಜಮೀನನ್ನು ಸಂಪೂರ್ಣ ಹಣ ಪಡೆಯದೇ ಹರಾಜು ಮೂಲಕ ಹಂಚಿಕೆ 
ಮಾಡಲಾಗಿದ್ದು, ಹಂಚಿಕೆದಾರರು ಸದರಿ ಜಮೀನುಗಳನ್ನು ವಿವಿಧ ಉದ್ದೇಶಗಳಗೆ 
ಬಳಸಿಕೊಳ್ಳುವುದರ ಜೊತೆಗೆ ಮಾರಾಟ ಮಾಡುತ್ತಿರುವುದರಿಂದ ಸರ್ಕಾರಕ್ಕೆ ಹಾಗೂ 
ಸಾರ್ವಜನಿಕರಿಗೆ ನಷ್ಟ ಉಂಟಾಗಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


ಇ; 8;- 


12.ಶ್ರೀ ಯು.ಅ.ಬಣಕಾರ್‌ ಅವರು - ಹಿರೇಕೆರೂರ ತಾಲ್ಲೂಕಿಗೆ ಸಂಖ೦ಧಿಸಿದಂತೆ 
2೦14-15ನೇ ಸಾಲನಲ್ಲ ರಾಷ್ಟ್ರೀಯ ಕೃಷಿ ವಿಮಾ ಯೊಂಜನೆ ಅಡಿಯಲ್ಲ ವಿಮಾ 
ಕಂತು ತುಂಚರುವ ರೈತರಿಗೆ ಬೆಳೆ ಹಾನಿ ಪರಿಹಾರ ಹಣವನ್ನು ಪಾವತಿಸಲು ಸೂಕ್ತ 
ಕ್ರಮ ಕೈಗೊಳ್ಳುವ ಖಗ್ಗೆ ಬ್ಯಾಂಕ್‌ಗೆ ನಿರ್ದೇಶನ ನೀಡುವ ಕುರಿತು ಮಾನ್ಯ ಕೃಷಿ 
ರಾಜ್ಯ ಸಚಿವರ ಗಮನ ಸೆಳೆಯುವುದು. 


13.ಶ್ರೀ ಪ. ಸುನೀಲ್‌ ಕುಮಾರ್‌ ಅವರು - ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ 
ವ್ಯಾಪ್ತಿಯಲ್ಲ ವಾಸವಾಗಿರುವ ಕುಟುಂಬಗಳ ಪುನರ್ವಸತಿ ಯೋಜನೆ ಬಗ್ಗೆ ಮಾನ್ಯ 
ಅರಣ್ಯ ಸಚಿವರ ಗಮನ ಸೆಳೆಯುವುದು. 


-ಡಾ.ಅಜಯ್‌ ಪಿಂಗ್‌ ಅವರು - ಜೇವರ್ಗಿ ತಾಲ್ಲೂಕಿನಲ್ಲಿ ಭೀಮಾನದಿ ಸೀರು 
ಸಂಪೂರ್ಣವಾಗಿ ಬತ್ತಿ ಹೋಗಿರುವುದರಿ೦ದ ಅಲ್ಲಸ ಜನ ಜಾನುವಾರುಗಳಗೆ 
ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ 
ಗಮನ ಸೆಳೆಯುವುದು. 


15 ಶ್ರೀ ಸಿ.ಐ.ರವಿ ಅವರು - ಪಶು ವೈದ್ಯರಿಗೆ ಮಾನವ ವೈದ್ಯರಿಗೆ ನೀಡಿದಂತೆ ವಿಶೇಷ 

ಭತ್ಯೆಗಳನ್ನು. ಒದಗಿಸುವಂತೆ... ಕೆ.ಎ.ಟ. ಶಿಫಾರಸ್ಸು. ಮಾಡಿದ್ದರೂ, 
ಅನುಷ್ಟಾನಗೊಳಸಲು ವಿಳಂಖಪಾಗುತ್ತಿರುವ ಬಗ್ಗೆ ಮಾನ್ಯ. ಪಶುಸಂಗೋಪನೆ 
ಮತ್ತು ರೇಷ್ಮೆ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


16. ಶ್ರೀಯುತರುಗಳಾದ ಈಶ್ವರ್‌ ಖಂಡ್ರೆ ಮತ್ತು ತನ್ಟೀರ್‌ ಸೇಠ್‌ ಅವರುಗಳು - ಜೀದರ್‌ 
ಜಲ್ಲೆಯಲ್ಲರುವ ಗೆವಾನ್‌ ಎಜುಕೇಷನ್‌ ಟ್ರಸ್ಟ್‌ ವತಿಯ೦ದ ನಡೆಯುತ್ತಿದ್ದ ಏಮ್ಸ್‌ 
ಪದವಿ ಪೂರ್ವ ಕಾಲೇಜನ್ನು ಪುನರಾರಂಘಸಲು ಅನುದಾನ ಸಹಿತವಾಗಿ ಮಾನ್ಯತೆ 
ನೀಡುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


- ಶ್ರೀಯುತರುಗಳಾದ ಸಿ.ಎನ್‌.ಖಾಲಕೃಷ್ಣ, ಎಸ್‌.ಆರ್‌.ವಿಶ್ವನಾಥ್‌ ಮತ್ತು ಎಂ.ಕೃಷ್ಣಪ್ಪ 
ಅವರುಗಳು. - ಬೆ೦ಗಳೂರು ನಗರ ಜಲ್ಲೆ ಮತ್ತು ಗ್ರಾಮಾಂತರ ಜಲ್ಲೆಯ 
ವ್ಯಾಪ್ತಿಯಲ್ಲ ಬರುವ ವಿವಿಧ ಅಜವೃದ್ಧಿ ಪ್ರಾಧಿಕಾರಗಳಲ್ಲ ಸ್ಥಳೀಯ ಶಾಸಕರಿಗೆ 
ಸದಸ್ಯರನ್ನಾಗಿ ನೇಮಕ ಮಾಡುವ ಕುರಿತು ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


18. ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ವಾಮಿ, ಸಿ.ಎನ್‌. ಬಾಲಕೃಷ್ಣ, ಹೆಚ್‌.ಡಿ. ರೇವಣ್ಣ 
ಅವರುಗಳು - ಹಾಸನ ಜಲ್ಲೆಯ, ಹಾಸನ ನಗರ ಹಾಗೂ ಸುತ್ತಮುತ್ತಅನ 
5 ಕಿ.ಮೀಟರ್‌ ವ್ಯಾಪ್ತಿಯ ಎಲ್ಲಾ ತಾಲ್ಲೂಕು ಕೇಂದ್ರಗಳ ವ್ಯಾಪ್ತಿಯಲ್ಲಿ ಕಂದಾಯ 
ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳು ರಿಯಲ್‌ ಎಸ್ಟೇಟ್‌ ದಂಧೆಕೋರರ ಜೊತೆ 
ಶಾಮೀಲಾಗಿ ಕಾನೂನು ಖಾಹಿರವಾಗಿ ನಿವೇಶನಗಳನ್ನು ಮಾರ್ಪಡಿಸಿ 
ಸಾರ್ವಜನಿಕರಿಗೆ ಮಾರಾಟ ಮಾಡಿ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು 
ವಂಚನೆ ಮಾಡುತ್ತಿರುವ ಹಾಗೂ ಇದಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಅಧಿಕಾರಿಗಳ 
ವಿರುದ್ಧ ಕ್ರಮಕ್ಕೆಗೊಳ್ಳುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 

wand 


“:9/- 


19. ಶ್ರೀಯುತರುಗಳಾದ ಹೆಚ್‌.ಎಸ್‌. ಪ್ರಕಾಶ್‌, ಹೆಚ್‌.ಕೆ. ಕುಮಾರಸ್ವಾಮಿ ಮತ್ತು 
ಹೆಚ್‌.ಡಿ.ರೇವಣ್ಣ ಅವರುಗಳು - ಹಾಸನ ಜಲ್ಲೆ, ಹಾಸನ ತಾಲ್ಲೂಕಿನ ಅರಣ್ಯಗಳಲ್ಲಿ 
ಸಹಾಯಕ ಅರಣ್ಯ ಸ೦ರಕ್ಷಣಾಧಿಕಾರಿಗಳು ಮತ್ತು ವಲಯ ಅರಣ್ಯಾಧಿಕಾರಿಗಳು 
ಬೆಲೆ ಬಾಳುವ ಮರಗಳ ಕಳ್ಳ ಸಾಗಾಣಿಕೆಯಲ್ಲಿ ಮರಗಳ್ಳರೊಂದಿಗೆ ಶಾಮೀಲಾಗಿ 
ಸಕಾ೯ರದ ಬೊಕ್ಕಸಕ್ಕೆ ನಷ್ಟವುಂಟು ಮಾಡುತ್ತಿರುವವರ ಮೇಲೆ ಕ್ರಮಕೈಗೊಳ್ಳುವ 
ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


2೦. ಶ್ರೀ ಅಜ. ನಿಂಗಯ್ಯ ಅವರು - ನೀರಾವರಿ ಯೋಜನಾ ವಲಯ, ಕಾಡಾ, 
ಕಲ್ಬುರ್ಗಿ ಇಲ್ಲನ ಅಧ್ಯಕ್ಷರು ಮತ್ತು ಹಿಂದಿನ ಮುಖ್ಯ ಲೆಕ್ಕಾಧಿಕಾರಿಗಳು ಸೇರಿ 
2೦1೦ನೇ ಸಾಅನಿಂದ ಲಕ್ಷಾಂತರ ರೂಪಾಯಿಗಳನ್ನು ದುರುಪಯೋಗ 
ಮಾಡಿಕೊಂಡಿದ್ದು ಅಲ್ಲದೆ. ಯಾವುದೇ ಜಲ್ಲುಗಳಲ್ಲದೆ ಸ್ಟೇಟ್‌ ಬ್ಯಾಂಕ್‌ ಆಫ್‌ 
ಹೈದರಾಬಾದ್‌ಸಿಂದ ಹಣ ಡ್ರಾ ಮಾಡಿ ದುರುಪಯೋಗ ಮಾಡಿರುವ ಬಗ್ಗೆ ಸಮಗ್ರ 
ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಬಗ್ಗೆ ಮಾನ್ಯ ಭಾರಿ 
ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


21.ಶ್ರೀ ಸಾ.ರಾ. ಮಹೇಶ್‌ ಅವರು -- ಕಾವೇರಿ ನೀರಾವರಿ ಸಿಗಮದವರು ಹೇಮಾವತಿ 
ನದಿಯಂದ ಹಾಗೂ ಎಡದಂಡೆ ನಾಲೆಗಳಲ್ಲ ಹೊಸ ಏತನೀರಾವರಿ 
ಯೋಜನೆಗಳನ್ನು ಕೈಗೊಂಡು ಹಾಅ ಇರುವ ನಾಲೆಗಳ ಮೂಲಕ ರೈತರ 
ಅಚ್ಚುಕಟ್ಟುಗಳಗೆ ಸಮರ್ಪಕವಾಗಿ ನೀರನ್ನು ಒದಗಿಸದೆ ಹಾಗೂ ದನಕರುಗಳಗೆ 
ನೀರನ್ನು ಒದಗಿಸದೆ ಹೊಸ ಏತನೀರಾವರಿ ಯೋಜನೆಗಳನ್ನು ಕೈಗೊಳ್ಳುತ್ತೇವೆ೦ದು 
ಹೇಳ ಸರ್ಕಾರಕ್ಕೆ ನೂರಾರು ಕೋಟಗಳ ನಷ್ಟವಂಟು ಮಾಡುತ್ತಿರುವ ಅಧಿಕಾರಿಗಳ 
ಮೇಲೆ ಕ್ರಮಕ್ಕೆಗೊಳ್ಳುವುದು ಹಾಗೂ ನೀರನ್ನು ಹರಿಸದೆ ರೈತರ ಕೋಟ್ಯಾಂತರ 
ಬೆಲೆಯ ಬೆಳೆಯು ನಷ್ಟವು೦ಟು ಮಾಡುತ್ತಿರುವ ವಿಷಯದ ಬಗ್ದೆ ಮಾನ್ಯ ಭಾರಿ 
ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


7. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ 
ಜರೂರು ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಸಿ.ಟ. ರವಿ, ಜ.ಎನ್‌, ವಿಜಯ್‌ ಕುಮಾರ್‌ ಮತ್ತು ವಿಶ್ವೇಶ್ವರ ಹೆಗಡೆ 
ಕಾಗೇರಿ ಇವರುಗಳು - ರಾಜ್ಯದ ಹಲವಾರು ವಿಶ್ವವಿದ್ಯಾಲಯಗಶಲ್ಲ ಯು.ಜ.ಸಿ. 
ನಿಯಮಗಳ ಉಲ್ಲಂಘನೆ, ವಿವಿಧ ರೀತಿಯ ವ್ಯಾಪಕ ಭ್ರಷ್ಟಾಚಾರ ಪ್ರಕರಣಗಳು, 
ಅಕ್ರಮಗಳು ಬೆಳಕಿಗೆ ಬಂದಿರುವುದರಿಂದ ಶೈಕ್ಷಣಿಕ ವಾತಾವರಣ ಹದಗೆಣ್ಟದ್ದು, 
ಸಾರ್ಪಜನಿಕರು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಪರಿಣಿತರು 
ಆತಂ೦ಕಕ್ಕೊಳಗಾಗಿರುವುದರಿ೦ದ ಸೂಕ್ತ ತಿದ್ದುಪಡಿಯ ಅಗತ್ಯವಿರುವುದರ ಬಗ್ಗೆ 
ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


«10 


-:10:- 


2. ಶ್ರೀಯುತರುಗಳಾದ ಚಿಕ್ಕಮಾದು, ಸಾ.ರಾ ಮಹೇಶ್‌, ಈ. ತುಕಾರಾಂ, ಪ್ರತಾಪಗೌಡ 


ಪಾಟೀಲ್‌, ತನ್ವೀರ್‌ ಸೇಠ್‌ ಹಾಗೂ ನಾರಾಯಣಗೌಡ ಇವರುಗಳು - ಕರ್ನಾಟಕ 
ಸರ್ಕಾರವು ಸಾಯಕ ಜನಾಂಗದ ಪರ್ಯಾಯ ಪದಗಳಾದ ಪರಿವಾರ ಮತ್ತು 
ತಳವಾರ ಪದಗಳನ್ನು ಸಂವಿಧಾನ ಬದ್ಧವಾಗಿ ಪರಿಶಿಷ್ಟ ವರ್ಗಕ್ಕೆ ಸೇರಿಸುವಂತೆ 
ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಲಾಗಿದ್ದು, ಇದುವರೆವಿಗೂ ಕ್ರಮ ಕೈಗೊಳ್ಳದೇ 
ಇರುವುದರಿಂದ ಸದರಿ ಜನಾಂಗದವರು ಜಾತಿ ದೃಢೀಕರಣ ಪತ್ರವನ್ನು ಪಡೆಯಲು 
ಆಗುತ್ತಿರುವ ತೊಂದರೆಗಳ ಬಗ್ಗೆ ನೀಡಿರುವ ಸೂಚಸೆಯ ಮೇಲೆ ಚರ್ಚೆ. 


ಈ. ಶ್ರೀಯುತರುಗಳಾದ ಅರಬೈಲ್‌ ಶಿವರಾಮ ಹೆಬ್ಬಾರ, ಮಂಕಾಳ ಸುಬ್ಬ ವೈದ್ಯ ಮತ್ತು 
ಶ್ರೀಮತಿ ಶಾರದಾ ಮೋಹನ್‌ಶೆಟ್ಣ ಇವರುಗಳು - ಅನುಸೂಚಿತ ಬುಡಕಟ್ಟು ಹಾಗೂ 
ಇತರೆ ಪಾರಂಪರಿಕ ಅರಣ್ಯವಾಸಿಗಳ ಅಧಿನಿಯಮ 2೦೦6ರ ಕಾನೂನನ್ನು 
ಸಮರ್ಪಕವಾಗಿ ಆಚರಣಿಗೆ ತರದೇ ಇರುವುದರ ಬಗ್ಗೆ ನೀಡಿರುವ ಸೂಚನೆಯ 
ಮೇಲೆ ಚರ್ಚೆ. 


ಎಸ್‌, ಮೂರ್ತಿ 
ಕಾರ್ಯದರ್ಶಿ(!/ಲ) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


